ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪ್ರಶ್ನೆ ಸ೦ಖ್ಯೆ: 1121 (1406) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಮಾನ್ಯ ಸಣ್ಣ ಕೈಗಾರಿಕ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ 
ಸಚಿವರು 


ವಿಷಯ: ಸಣ್ಣ ಕೈಗಾರಿಕ ಇಲಾಖೆ ವತಿಯಿಂದ ಕೈಗಾರಿಕಾ ಶೆಡ್‌ಗಳ ಬಗ್ಗೆ 


(ಅ) ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆ ಇಲಾಖೆ ವತಿಯಿಂದ ನಿರ್ಮಾಣ ಮಾಡಿರುವ 
ಕೈಗಾರಿಕಾ ಶೆಡ್‌ಗಳೆಷ್ಟು; 


(ಆ) ಯಾವ ಯಾವ ಜಿಲೆ ಯಲ್ಲಿ ಕೈಗಾರಿಕಾ ಶೆಡ್‌ಗಳನ್ನು ನಿರ್ಮಿಸಲಾಗಿದೆ; ಹಾಲಿ 
ಹಂಚಿಕೆಗೆ ಸಿದ್ಧವಾಗಿರುವ ಶೆಡ್‌ಗಳೆಷ್ಟು; (ವಿವರ ಒದಗಿಸುವುದು) 


(ಇ) ಕೈಗಾರಿಕಾ ಶೆಡ್‌ಗಳನ್ನು ಉದ್ದಿಮೆದಾರರಿಗೆ ಯಾವಾಗ ಹಂಚಿಕ 
ಮಾಡಲಾಗುವುದು; ಹಂಚಿಕೆಗೆ ಇರುವ ಮಾನದಂಡಗಳೇನು? 


